-ವಸಂತಲಕ್ಷ್ಮಿ ಕೆ * 


ಪೃುಷ್ಪಗಿರಿಯ ಮಲ್ಲಿಕಾರ್ಜುನ ದೇವಾಲಯ 


ನಮ್ಮ ಭಾರತೀಯ ಸಂಸ್ಕ್ರತಿಯ ವೈತಿಷ್ಟ್ಯವು 
“ಅನೇಕತೆಯಲ್ಲಿ ಏಕತೆಯನ್ನು ಬಿಂಬಿಸುವುದಾಗಿದ್ದು, 
ಕಾಲಪ್ರವಾಹದ ಪ್ರಭಾವದಲ್ಲಿ ಸಿಲುಕಿ ನೂರಾರು ಮತ 
ಪರಂಪ ಗಳು ಹಲವಾರು ತತ್ವ ಗಳು ಸಂಮಿಳಿತಗೊಂಡಿ 
ರುವುದು ಸರ್ವವಿದಿತವಾಗಿದೆ. ಕ್ರಿ.ಶ. ೧೧-೧೨ನೇ 
ಶತಮಾನಗಳಲ್ಲಿ ಕರ್ನಾಟಕದ ವಿವಿಧ ಭಾಗಗಳಲ್ಲಿ 
ಮತೀಯ ಘರ್ಷಣೆಗಳು ನಡೆದಿದ್ದು ಆ ಕಾಲವು ಸಂಕ್ರ 
ಮಣದ ಕಾಲವಾಗಿದೆ. ಹೊಯ್ಸಳರ ರಾಜಧಾನಿಯಾ 
ಗಿದ್ದ ದ್ವಾರಸಮುದ್ರದಲ್ಲಿನ ಗತಕಾಲದ ಸಂದಿಗೃತೆ 
ಯನ್ನು ತಿಳಿಸುವ ಪುಷ್ಪಗಿರಿಯ ಮಲ್ಲಿಕಾರ್ಜುನ ದೇವಾ 
ಲಯ ಒಂದು ಕುತೂಹಲಕಾರಿ ವಿಷಯವಾಗಿದೆ. 


ಕ್ರಿ.ಶ. ೧೨ನೇ ಶತಮಾನದ ಸುಮಾರಿನಲ್ಲಿ ದ್ವಾರ 
ಸಮುದ್ರದಲ್ಲಿ ಶೈವರ ಕಾಳಾಮುಖಮತ, ಶ್ರೀ ವೈಷ್ಣವ 
ಮತ ಮತ್ತು ಜೈನಮತಗಳು ಪ್ರಚಲಿತದಲ್ಲಿದ್ದು ಅನೇಕ 
ದೇವಾಲಯಗಳು ಮತ್ತು ಬಸದಿಗಳು ನಿರ್ಮಾಣ 
ಗೊಂಡಿವೆ. ಬಸದಿಗಳು ನಿರ್ಮಾಣವಾದುದಕ್ಕೆ ಶಾಸನಾ 
ಧಾರಗಳಿವೆಯಾದರೂ ಎಲ್ಲಾ ಬಸದಿಗಳು ಯಥಾಸ್ಥಿತಿ 
ಯಲ್ಲಿಲ್ಲ ಅಥವಾ ಉಳಿದು ಬಂದಿರುವುದಿಲ್ಲ. ಇದಕ್ಕೆ 
ಪುಷ್ಪೆಗಿರಿಯ ಮಲ್ಲಿಕಾರ್ಜುನ ದೇವಾಲಯವು ಇಂತಹ 
ಬದಲಾದ ರಚನೆಗಳಲ್ಲಿ ಒಂದಾಗಿದೆ. 


ಹಳೇಬೀಡಿನಿಂದ ದಕ್ಷಿಣ ೨ಕ್ಕೆ ಸು. ೧ ೧/೨ ಕಿ.ಮೀ 
ದೂರದಲ್ಲಿರುವ ಸಿ ದ್ಧಾಪ್ರರ ಗ್ರಾಮದ ಒಂದು ಸಣ್ಣ ಬೆಟ್ಟಿ 
“ಪುಷ್ಪಗಿರಿ”. ಸು.೩೦೦ ಅಡಿ ಎತ್ತರವಿರುವ ಈ "ಜಟ್ಟ 


ಮಧ್ಯಭಾಗವನ್ನು ಸವ ಚಳವಾಗಿಸಿ ನಿಸ್ತಾ ಚ 
ದೇವಾಲಯವನ್ನು ಕಟ್ಟಲಾಗಿದೆ. ಇಲ್ಲಿ ಮತ್ತೊಂದು 


ಬಸವಣ್ಣನ ದೇವಾಲಯ, ಸಮೀಪದ ಗುಡ್ಡದಲ್ಲಿ ಒಂದು. 


ವೀರಭದ್ರ ದೇವಾಲಯಗಳಿವೆ. ಮಲ್ಲಿಕಾರ್ಜುನ 
ಜೀವಾಲಯಕ್ಕೆ ಸಂಬಂಧಿಸಿದಂತೆ ಸುಮಾರು ಎಂಟು 
ಶಾಸನಗಳಿದ್ದು ಇಲ್ಲಿಯ ಪ್ರಾಬೇಕೆ ಶಾಸನವು ಸು. 
ಕ್ರಿ.ಶ... ೧೨೨೭ ಕಾಲದ್ದಾಗಿದೆ. ಇದು ಹೊಯ್ಸಳ 
ಮಹಾರಾಣಿ ಉಮಾದೇವಿಯನರು ಸೇಸೆ ಸಿದ್ಧಾಯ 
ವನ್ನು ತುಂಬಿಕೊಡಲು ನೀಡಿರುವ ದಾನಶಾಸನವಾಗಿದೆ. 
"ಫ್ರೀ ಕೇಶವನಾಥ” “ಶ್ರೀ ಜೆನ್ನಕೇಶನ' ಎಂಬ ಒಪ್ಪ 
ಗಳುಳ್ಳ ವೈಷ್ಣವ ಜೀವರಿಗಿತ್ತಿರುವ ಈ ದಾನಶಾಸನವು 
[ಜೇಲೂರು ೪೪೦] ದೇವಾಲಯದ ಮಹಾದ್ವಾರದ 
ಕೈಸಾಲೆ ಕಂಬದೆ ಮೇಲಿದ್ದು, ಇದು ಈಗಿನೆ ಮಲ್ಲಿ 


ಕಾರ್ಜುನ ದೇವಾಲಯಕ್ಕೆ ಸಂಬಂಧಿಸಿದುದಾಗಿರುವುದಿಲ್ಲ. 


ಪುಷ್ಪಗಿರಿಯ ನುಲ್ಲಿಕಾರ್ಜುನೆ ದೇವಾಲಯದ 
ಮೊದಲ ಉಲ್ಲೇಖವು, ಕ್ರಿ.ಶ. ೧೪೭೯ [ಬೇ ೪೪೫] 
ತೆಲುಗು ಶಾಸನವೊಂಡರದ್ದಾಗಿದೆ.! ಈ ಕಾಲದ ನೆಂತರ 


* ನಂ. ೧೬೪4, ೨೧ನೆಯ ವಂಂಖ್ಯರಸ್ಸೆ, ಬನಶಂಕರಿ ಮೊದಲ ಹಂತ, ಬೆಂಗಳೂರು-೫೬೦೦೫೦, 
ಫಿ ದೊರಿ > 


1 ಶ್ರೀ ಶೈಲದ ಮಲ್ಲಿಕಾರ್ಜುನ ದೇವರ ಪ್ರತಿರೂಪನೆಂಬಂತೆ ಇದು ನಿರ್ಮಾಣವಾಗಿದೆ. ಶ್ರೀಶೈಲದ ಬಳಿಯೆಲ್ಲೂ “ಸಿದ್ಧಾಪುರ” 
ವೆಂಬ ಪ್ರಾಚೀನ ಜೈನಕೇಂದ್ರವೂ, ಆ ಸಿದ್ಧಾಪುರದ ಬಳಿಯೇ ಇರುವ ಪುಸ್ಪಗಿರಿಯೂ ಮಲ್ಲಿಕಾರ್ಜುನ ಶ್ಲೇತ್ರ ವೆನಿಸಿದೆ 


ಎಂದು ಶ್ರೀ. ಕೆ. ಆರ್‌. ಗಣೇಶ್‌ರನರು ತಿಳಿಸಿರುತ್ತಾರೆ. 


ಈ ಹಿನ್ನೆಲೆಯಲ್ಲಿ ಹಳೇಬೀಡಿನ ಬಳಿಯ ಪುಷ್ಪಗಿರಿಯಲ್ಲಿ 


ಮೊದಲು ತೆಲಗು ಶಾಸನ ಸಿಕ್ಕಿರುವುದು ಗಮನಾರ್ಹವಾಗಿದೆ. 


೪೬ 


ಇತಿಹಾಸ ದರ್ಶನ 


-`ಆಲಂಕಾರಗೊಂಡ ಿತ್ರಿಯಾಗಿದ್ದಿ ರಬೇಕು. 


ದಲ್ಲಿ ದೇವಾಲಯದಲ್ಲಿ ಪೂಜಿ. ಉತ್ಸವಗಳು ನಡೆಯುತಿ 
ಕೆಂದು ಇದರಿಂದ ತಿಳಿಯುತ್ತದೆ. "ಇರದ ಮಲಾ ಪುರ 
ಮಠದ ತಾಮ್ರಶಾಸನವು ಕ್ರಿ.ಶೆ. ಗಿ೮೨೧ ರದಾಗಿದ್ದು. 
ಮೇಹಾರ ಖತಿ ಶ್ರಿವಂಶಕ್ಸೆ ಸೇಂದ *ಚಂದೂಲಾಲರ್‌ ಸ ಪ್ರಭು 
ಎಂಬುವನು ಲಿಂಗಾಲ ಗ್ರಾಮವನ್ನು ಫಾ 
ದೇವರಿಗೆ ದತ್ತಿ ಬಿಟ್ಟಿ ನ್ನ [ಬೇ ೪೫] 
ಹೀಗೆ ೧೫ನೇ ಶತಮಾನದಿಂದ ಈ ದೇವಾ 
ಲಯವು ಪ್ರಸಿದ್ಧ ಶಿವಾಲಯವಾಗಿದೆಯೆಂದು ತಿಳಿದು 
ಬರುತ್ತದೆ. 


ವಾಸ್ತು-ಮೂರ್ತಿಶಿಲ್ಪ 


ಈ ಹೊಯ್ಸಳರ ಶೈಲಿಯ ದೇವಾಲಯದ ಅಧಿ 
ಷ್ಕಾನವು ಖುರ್ಕೆ ಪದ್ಮಸತ್ರಿಕಾ, ಕರ್ಣಿಕಾ, ಕಂಠಕಾ, 
ಮತ್ತು ಕಪೋತಗಳನ್ನು ಹೊಂದಿದೆ, ಕಪೋತವು 
ನಾಸಿಗಳಿಂದ ಅಲಂಕಾ ರಗೊಂಡಿದ್ದು ಇದರೆ ಮೇಲೆ ಈಗ 
ಜೀರ್ಣೋದ್ಧಾರಗೊಂಡಿರುವ 'ಅಲಂಕಾರರಹಿತನಾದ 
ಗಾರೆಯ ಭಿತ್ತಿ ಇದೆ. ಇದು ಮೊದಲಿಗೆ ಹೊರ ಅವ 
ರಣದ ಹೊರ ಭಿತ್ತಿಯಂತೇ ಸ್ಮಂಭಗೋಪರಗಳಿಂದ 

3 ಈ ದೇವಾ 
ಲಯದ ಪ್ರಸ್ತರದ ಭಾಗದಲ್ಲಿ ಉತ್ತರ, ವಲಭ್ಯಿ 
ವಾಜನ ಮತ್ತು, ಕಪೋತದ ಭಾಗಗಳಿನೆ. ಇದರ 
ಮೇಲೆ ಕೈನಿಡಿಗೋಡೆ ಬಂದಿದೆ. ಗರ್ಭಗೃಹದ 
ಮೇಲೆ ಎತ್ತರವಾದ ಎರಡು ತಳಗಳುಳ್ಳ ಜೇಡರ 
ಧ್ದಾ ರವಾಗಿರುವ ಶಿಖರವಿದೆ. ಮೂ ತಳಗಳಲ್ಲೂ 
ಶಾಲಾಕೂಟ ನಾಸಿಗಳ ಹಾರವೂ, ಶಿಖರದ ಮುಂಭಾಗ 
ದಲ್ಲಿ ಸುಕನಾಸಿಯೂ ಇವೆ. ಶಿಖರದ ಯಾವ ಭಾಗ 
ದಲ್ಲೂ ಬಿಂಬಗಳನ್ನು ಬಿಡಿಸಿಲ್ಲ. ಶಿಖರದ ಮೇಲೆ 
ಎತ್ತರವಾದ ಕಳಶನಿದೆ. ಕೈಪಿಡಿ ಗೋಡೆಯ ಮೂಲೆ 
ಗಳಲ್ಲಿ ನಂದಿಯ ಬಿಂಬಗಳನ್ಸಿಡಲಾಗಿದೆ. 


ಈ ದೇವಾಲಯದ ಒಳ ಆವರಣವು ಗರ್ಭಗ ಹ, 
ನನರಂಗ ಮತ್ತು ಮುಖಮಂಟಪನಗಳನ್ನು ಹೊಂದಿದೆ, 
ಅಂತರಾಳಕ್ಕೆ ಸಮಾನಾಂತರವಾಗಿ ಇನ್ನೆರಡು 


ಗುಡಿಗಳೂ ನವರಂಗದ ಎಡ ಭಾಗದಲ್ಲಿ ಮತ್ತೊಂದಳಿ 
ಗುಡಿ ಇದ್ದು ದೇವಿಯ ಗುಡಿಯು ಸೇರಿ ಐದು 
ಗುಡಿಗಳು ಇಲ್ಲಿ (ಕಾಣಬರುತ್ತನೆ.]* ಜೀವಾಲಯದ 
ಮುಂಭಾಗದಲ್ಲಿ ಚಿಕ್ಕದಾದ ನೆಂದಿಮಂಟಿಸ, ದೀಪ 
ಸ್ಮಂಭ, ಗಣಪತಿಗುಡಿ, ದೇವಿಯಗುಡಿ ಇವೆಲ್ಲನನ್ನು 


ಸ 
ಒಳೆಗೊಂಡಂತೆ ಪ್ರಾಕಾರವಿದ್ದ ಪ್ರತೋಲಿಯೂ 
ಇದೆ. 


ಚಿಕ್ಕದಾದ, ಚೌಕಾಕಾರದ ಗರ್ಭಗ ಹನಿದ್ದು, 
ಇಲ್ಲಿ ಸಾಣಿನೀಠದಿಂದ ಕೂಡಿರುವ ಪ್ರತಿಷ್ಠಿತ ಲಿಂಗ 
ನಿರದೇ, ಹಿಂದಿದ್ದ ಪಾಣಿಸನೀಠವನ್ನೇ ``ಡ್ಜೆಡ್ಹವಾಗಿ 
ತಿರುಗಿಸಿಟ್ಟು ಇದರ ಮೇಲೆ ನಿರಾಕಾರನಾಡ ಬಂಡೆ 
ಯೊಂದನ್ಸಿಡಲಾಗಿದೆ. ಇದನ್ನೇ ಸ ಸ್ವಯಂಭೂ ಮಲ್ಲಿ 
ಕಾರ್ಜುನ ದೇವರೆಂದು ಪೂಜಿಸುತ್ತಾ 5 ಅಂತರಾಳದ 
ದಾ ಶಿರೆಬಂಧೆವು ಹೊಯ್ಸ ಳರ ಶೈಲಿಯದಾಗಿದ್ದು, 
ಉತ್ತ ರಾಂಗದ ಪಟ್ಟಿಕೆಯ ತಳಭಾಗದ ಎರಡು ಅಥೋ 
ಕುಮುದಗಳ ಮಧ್ಯೆ ಲಲಾಟ ಫಲಕವಿಜೆ. ಲಲಾಟ 
ಫಲಕದಲ್ಲಿರುವ ದೇವಿಗೆ ಎರಡು ಆನೆಗಳು ನಿಂತುಕೊಂಡು 
ಕುಂಭಾಭಿಷೇಕ ಮಾಡುತ್ತಿರುವಂತೆ ಬಿಡಿಸಲಾಗಿದೆ. 
ಪಟ್ಟಕೆಯ ಮೇಲ್ಭಾಗದಲ್ಲಿ ವಿನಿಧ ರೀತಿಯ ಶಿಖರಗಳ 
ಮಾದರಿಗಳನ್ನು ಬಿಡಿಸಲಾಗಿದೆ... ಇದೇ ಮಾದರಿಯ 
ಶಿಖರಗಳನ್ನು ಹೊರೆ. ಆವರಣದ ಹೊರ ಭಿತ್ತಿಯ 
ಮೇಲೂ ಕಾಣುತ್ತೇವೆ. ದ್ವಾರಬಂಧದ ಕೆಳಭಾಗದಲ್ಲೂ 
ಚಾಮರಧಾರಿ ಮತ್ತು ಸೇವಕರಿಂದ ಕೂಡಿದ ದ್ವಾರ 
ಪಾಲಕರ ಶಿಲ್ಪಗಳಿವೆ. 


ನವರಂಗವು ಸುಂದರವಾದ ಕಂಬಗಳಿಂದ ಕೂಡಿದ್ದು 
ನವರಂಗದಲ್ಲಿ ಒಂಬತ್ತು ಅಂಕಣಗಳಿವೆ. ಮಧ್ಯಭಾಗ 
ದೆಲ್ಲಿ ಒಂಬತ್ತು ವಿತಾನಗಳಿವೆ. ನವರಂಗದ ಮಧ್ಯ 
ಭಾಗದಲ್ಲಿ ವೃತ್ತಾಕಾರದ ಸಣ್ಣ ವೇದಿಕೆಯೊಂದಿದ್ದು 
ಇದರ ಮೇಲೆ ನಾಲ್ಕು ನತ್ತಾಕಾರದ ಕಂಬಗಳಿವೆ. ಈ 
ಕಂಬಗಳು ತಿರುಗಣಿಯಿ ಕಾಡಿದೆ ಕಂಬಗಳಾಗಿದ್ದು 


ಪಾದ, ಪೀಠ್ಯ ವೃತ್ತಕಾಂ ಕಳಶ ತಡಿ ಕುಂಭ 


2 ಕಂಬದಹಳ್ಳಿ ಯ ಮತ್ತು ವ: ರಿಕ್ಕುಲಿಯೆ ಬಸದಿಗಳೂ ಕೂಡೆ ಇದೇ ರೀತಿಯ ರಚನೆಯನ್ನು ಹೊಂದಿದ್ದು ಮೂಲ 
PRS, ಮತ್ತು ಅದರೆ ಸಕ್ಕ ದೆ ಗುಡಿಗಳನ್ನು ಸೇರಿಸಿ ಪಂಚಕೊಟಿ ಬಸದಿಗಳೆಂದು ಕೆರೆಯುತ್ತಾ ಜೆ 


ಇತಿಹಾಸ ದರ್ಶನ 


೪ 


ಮಂಡಿ ಮತ್ತು ಫಲಕದ ಭಾಗಗಳನ್ನು ಹೊಂದಿದೆ. 
ಕಂಬದ ಪೀಠ ಭಾಗದಲ್ಲಿ ತೋರಣನನ್ನು ಬಿಡಿಸಿ, ಇದರ 
ಮಧ್ಯದಲ್ಲಿ ಯಕ್ಷಿಯರ ಬಿಂಬಗಳನ್ನು ಕೆತ್ತಲಾಗಿದೆ. 
ತೂ ಭಾಗದಲ್ಲಿ ಸುರುಳಿಗಳಂತೆ ಮುಕ ಕೃಮಾಲೆ, 
ಪುಷ್ಪಲತ, ವಜ್ರಾಕೃತಿ ಮೊದಲಾದ ಚಿತ್ರಗಳ ಪಟ್ಟ ಣೆ 
ಯನ್ನು ಬಿಡಿಸಲಾಗಿದೆ. ಕಂಬದ ಹಕ 
ಭಾಗದಲ್ಲಿ ಹಾರುವ ಗಂಧರ್ವರ ಸಣ್ಣ ಶಿಲ್ಪಗಳನ್ನು 
ಜೋಡಿಸಿದೆ. ಕುಂಭದ ಮತ್ತು ಫೆಲಕದ ಮಂಡಿಯ 
ಭಾಗದಲ್ಲಿ ಮುಕ್ತನನಾಲೆಯ ಅಲಂಕಾರನಿದೆ. ಈ ಕಂಬ 
ಗಳಲ್ಲದೇ ನವರಂಗದ ಭಿತ್ತಿಯಲ್ಲೂ, ಮುಖಮಂಟಿಪ 
ದಲ್ಲೂ ಹೊಯ್ಸಳರ ಶೈಲಿಯ ವಿವಿಧ ಮಾದರಿಯ ಕಂಬ 
ಗಳಿವೆ. ನಕ್ಷತ್ರಾಕಾರದ, ಬಹುಕೋನಾಕಾರದೆ, ಕಮ 
ಲದಾಕಾರದ, ಚೌಕಾಕಾರದ ಮೊದಲಾದ ಹಲವು 
ಮಾದರಿಯ ತಿರುಗಣಿ ಯಂತ್ರದಿಂದ ರಚಿಸಿರುವ ಕಂಬ 
ಗಳನ್ನು ಇಲ್ಲಿಯ ಮುಖಮಂಟಿಸದಲ್ಲಿ ಕಾಣಬಹುದು. 
ಇಲ್ಲಿಯ ಕಂಬಗಳು ಬೇಲೂರಿನ ಕೇಶವ ದೇವಾಲಯದ 
ಕಂಬಗಳಂತೆ ಸುಂದರವಾಗಿದೆ. ಎಂದು ವಿದ್ವಾಂಸರು 
ಪ್ರಶಂಸಿಸಿರುತ್ತಾರೆ. (MAR 1945 ) 


ಈ ದೇವಾಲಯದ ವಿತಾನಗಳು ಗಮನಾರ್ಹ 
ವಾಗಿದ್ದು, ಚೌಕಾಕಾರದ್ದಾ ಗಿವೆ. ಇಲ್ಲಿಯ ಮೊದಲ 
ವಿತಾನದಲ್ಲಿ ಒಂಬತ್ತು ಚೌಕಗಳಿದ್ದು ಅವುಗಳೊಳಗೆ 
ನಾಗಮಂಡಲವನ್ನು ಬಿಡಿಸಿ ಈ ಮಂಡಲದ ಮಧ್ಯಭಾಗ 
ದಲ್ಲಿ ಚಿಕಣಿ ಬಿಂಬಗಳನ್ನು ಕೆತ್ತಲಾಗಿದೆ. ಆರು ಚೌಕ 
ಗಳಲ್ಲಿ ಯಕ್ಷಯಕ್ರಿಯರ ಶಿಲ್ಪ ಗಳನ್ನು ಬಿಡಿಸಿದ್ದು, ಮಧ್ಯೆ 
ಭಾಗದ ಚೌಕಗಳಲ್ಲಿ ಗಂಧರ್ಷರನ್ನು, ಬಿಡಿಸಿದ್ದು ಮಧ್ಯದ 
ಚೌಕದಲ್ಲಿ ಅಸೀನ ಜಿನಬಿಂಬವನ್ನು ಕೆತ್ತಲಾಗಿದೆ ; ಈ 
ಮಂಡಲಗಳೊಳಗೆ ಮೂಲೆಗಳಲ್ಲಿ ಯಕ್ಷಯಕ್ಷಿಯರ ಶಿಲ್ಪ 
ಗಳು ಮಧ್ಯದಲ್ಲಿದ್ದರೆ ಮೂಲೆಗಳಲ್ಲಿ ಗಂಧರ್ವರನ್ನು 
ಬಿಡಿಸಲಾಗಿದೆ. ಇಲ್ಲಿ ಚೌಕಗಳನ್ನು ಬೇರ್ಪಡಿಸಲು 
ಕಮಲದ ಪಟ್ಟಿಕೆಗಳನ್ನು ರಚಿಸಿದ್ದು ನಿತಾನವು ಬಹು 
ಸುಂದರವಾಗಿದೆ. 


ಇದರಂತೆ ಈ ಸಾ ¥ವತಾಫದ ಸುತ್ತ ಇರುವ 
ಪಟ್ಟ ಕೆಯಲ್ಲಿ ವಾದಕರ, ಗಂಧರ್ವರ ಬಿಂಬಗಳಿದ್ದು, 
ಮಧ್ಯದ ಚಾಕಟ್ಟು ಅಗಲವಾಗಿದೆ. ಇದರಲ್ಲಿ ನಾಟ್ಯ 
ಭಂಗಿಯಲ್ಲಿರುವ "ಇಂದ್ರನ ಸುಂದರವಾದ ಶಿಲ್ಪ ನಿದೆ. 


೪೮ 


ಮುಕ್ತೊಡೆ ಕಿರೀಟಿವುಳ್ಳ ಇಂದ್ರನ ಮುಖ ಪ್ರಸನ್ನೆ 
he ನಾಟ್ಯಭಂಗಯಲ್ಲಿುವ ಇಂದ್ರನ ಕಾಲ ಬಳಿ 
ಬಲಭಾಗದಲ್ಲಿ ನಾಷಕನೊಬ್ಬ ನೊ/ ಎಡಭಾಗದಲ್ಲಿ 
ಆನೆಯೂ ಮತ್ತು ವಿಸ್ಮಯ "ಭಂಗಿಯಲ್ಲಿರುವ ಸೇವಕ 


ನೊಬ್ಬನೆನ್ನು ಕೆತ್ತಲಾಗಿದೆ. ಅಷ್ಟಭುಜಗಳುಳ್ಳ 
ಇಂದ್ರನು ಬಲಗೈಗಳಲ್ಲಿ ಕ್ರಮವಾಗಿ ಅಕೆಮಾಲೆ 
ಮತ್ತು ಅಭಯಹಸ್ತ. ಅಂಕುಶ, ಗಜಹೆಸ್ತ್ಯ 


ಮತ್ತು ಕಮಲವನ್ನು ಮತ್ತು ಎಡಗೈ ಗಳಲ್ಲಿ ಕ್ರಮ 
ವಾಗಿ ''ನಿಸ್ಮಯಹಸ್ತ » ಅಂಕುಶ ಪಾಶ ನುತ್ತು ಬೀಜ 
ಪೊರಗಳನ್ನು ಧರಿಸಿದ್ಧಾ ನೆ. ಇಂದ್ರನು ಬಲಗಾಲನ್ರು 
ಸಮಪಾದವಾಗಿರಿಸಿ pr ಗಾಲನ್ನು ನಾಟ್ಯಿಭಂಗಿಯಲ್ಲಿ 
ಮೇಲೆತ್ತಿದ್ದಾನೆ. ಇಂದ್ರನಿಗೆ ಮುಕ್ಕೊಡೆಯ ಕಿರೀಟಿ 
ವಲ್ಲಡೆ, ಸುಂದರವಾದ ಶಿರಶ್ಛಕ್ರ, ಕೈಗಳಲ್ಲಿ ಮೂರು 
ರತ್ನದ ಕಂಕಣಗಳಿವೆ. ಎಲ್ಲಾ ಬೆರಳುಗಳಲ್ಲೂ ಉಂಗುರ 
ಗಳಿವೆ. ಬೆರಳನ್ನು ನೀಳವಾಗಿ ಬಿಡಿಸಿದ್ದು, ಉಗುರಿನ 
ಭಾಗಕ್ಕೆ ಹೆಚಿ ಕ್ಬಿನ ಮೆರಗನ್ನಿತ್ತಿ ಜೆ. ಕೊರಳಿನಲ್ಲಿ ಸದಕದ 
ಹಾರ, ದಪ್ಪ po ಮಣಿಯುಕ್ತವಾದ ಉರಹಾರವಿದ್ದು 
ಯಜ್ಞೊ, ಪಿತು ಮಣಿಮಾಲೆಯಂತಿದ್ದು ನಡೆಟುಜ 
ದಿಂದಬ ಬಲಗಡೆಗೆ ಕಾಸುಹೋಗಿದೆ. ಅಗಲವಾದ ಉದರ 
ಬಂಧವಿದ್ದು ಕಟೀಸೂತ್ರವು ಹೆಚ್ಚು ಅಲಂಕಾರಿಕ 
ವಾಗಿಲ್ಲ. ತೋರ ಹಾರವು ಹೊಯ್ಸಳರ ಶೈಲಿಯದೇ 
ಆಗಿದ್ದರೂ, ಹೆಚ್ಚಿ ನ ಕುಸುರಿ ಹೊಂದಿರುವಂತಿಲ್ಲ. 
ಇಂದ್ರನ ಇಸ್ಸೈಲದಲ್ಲೂ ವಸ್ತ್ರವು ಇಳಿಬಿದ್ದಿಜೆ. ಕಾಲು 
ಗಳಲ್ಲಿ ದಪ್ಪವಾದ ಕಡಗ, ಕಾಲ್ಗೆ ಜ್ಜ ಗಳನ್ನು ಧರಿಸಿರುವ 
ಇಂದ್ರನ ಈ ಇರುವ ವಾದಕ ಸಾಮಾನ್ಯ ನ ವ್ಯಕ್ತಿ ಯಂತೆ 
ವೇಷಭೂಷಣ ಧರಿಸಿ ಚಿತಿ ತ್ರಿತನಾಗಿದ್ದಾನೆ : : ತೀರ್ಥಂಕರನ 
ಸಮವಸರಣವನ್ನ್ಹು ಕಂಡು ಆನಂದಗೊಂಡು ಇಂದ್ರನು 
ನರ್ತಿಸುತ್ತಾನೆಂದು ಸಾ`ುತ್ಯ ಕೃತಿಗಳು ತಿಳಿಸುತ್ತವೆ. 


ನವರಂಗದ ವೇದಿಕೆಯ ಮೇಲಿನ ನಿತಾನವು 
ಧಾನವಾಗಿದ್ದು ಮೂರು ಹಂತಗಳನ್ನು ಹೊಂದಿದೆ. 
kde ಪಟ್ಟಿ ಸೆಯಲ್ಲಿ ನಿನಿಧ ವಾದಕರನ್ನು ಈ ಪಟ್ಟ ಫೆ 
ಗಳ ಮಧ್ಯೆ ಅಡ್ಡ ವಾಗಿ ಮುಂಚಾಚಿರುನ ಪಟ್ಟ ಕಳ 
ಮೇಲೆ ಅಸ್ಯ ದಿಕ್ಟಾ ಲಕರನ್ನು ಕೆತ್ತಲಾಗಿದೆ. ಎರಡನೇ 
ಹಂತದ ನಟ್ಟ ತಗಲಿ ನಾತದ ಸಟ್ಟಿಕೆಯಲ್ಲೂ 


ಮೂರು ಮೂಜಿ ಆಸೀನ ಜಿನ ಬಿಂಬಗಳನ್ನು, ಚಾಮರ 


ಇತಿಹಾಸ ದರ್ಶನ 


ಎಕ್ಕಿ 


| 


ಧಾರಿಯರೊಂದಿಗೆ ಬಿಡಿಸಲಾಗಿದೆ. ಈ ಬಿಂಬಗಳನ್ನು 
ಬೇರ್ಪಡಿಸಲು ಸಣ್ಣ ಸಣ್ಣ ಕಂಬಗಳನ್ನು ಬಿಡಿಸಿದೆ. 
ಮೂರನೇ ಹೆಂತದೆ ಮಧ್ಯದ ಅಗಲವಾದ ಚೌಕಟ್ಟಿನಲ್ಲಿ 
ಹಿಂದಿನಂತಹೆದೇ ಇಂದ್ರನ 
ವಿತಾನವು ಇಲ್ಲಿರುವ ಎಲ್ಲಾ ವಿತಾನಗಳಿಗಿಂತ ಹೆಚ್ಚು 
ಸೊಗಸಾದುದು. ಉಳಿವ ವಿತಾನೆಗಳಲ್ಲಿ ಒಂದೆರಡರಲ್ಲಿ 
ಗಂಧರ್ವರನ್ನ್ಹು ಒಂದೆರಡು ನಿತಾನಗಳಲ್ಲಿ ಯಕ್ಷರನ್ಸು, 
ವಿವಿಧ ವಾದಶರನ್ನು ಬಿಡಿಸಲಾಗಿದೆ. ಈ ಎಲ್ಲಾ 
ವಿತಾನಗಳೂ ಹೊಯ್ಸಳ ಶಿಲ್ಪಿಗಳ ಕೌಶಲ್ಯದ ಚಿರ 


ನವರಂಗದ ದ್ವಾರಬಂಧವು ಐದು ಶಾಖೆಗಳನ್ನು 
ಹೊಂದಿದ್ದು ವಜ್ರಶಾಖೆ, ವಲ್ಲಿಶಾಖೆ, ಸ್ಮಂಭಶಾಖೆ, 
ವಲ್ಲೀಶಾಖೆ ಮತ್ತು ಪತ್ರಶಾಖೆಗಳನ್ನು ಹೊಂದಿದೆ. 
ಇದರ ವಲ್ಲೀಶಾಖೆಯ ಸುರುಳಿಗಳಲ್ಲಿ ಕುಬ್ಬರು ನಿನಿಧ 
ವಾದ್ಯಗಳನ್ನು ನುಡಿಸುತ್ತಿರುವಂತೆ, ನರ್ತಿಸುತ್ತಿರುವಂತೆ 
ಬಿಡಿಸಲಾಗಿದೆ. ದ್ವಾರಬಂಧದ ಕೆಳಭಾಗದಲ್ಲಿ ಚಾಮರ 
ಧಾರಿ ಮತ್ತು ಸೇನಕರನ್ನೊಳಗೊಂಡಂತೆ ಧರಣೇಂದ್ರ 
ಯಕ್ಷ ಮತ್ತು ಸದ್ಮಾನತೀಯಕ್ಷಿಯರ ಶಿಲ್ಪಗಳನ್ನು 
ಬಿಡಿಸಲಾಗಿದೆ. ಈ ಪಟ್ಟಿಕೆಯ ಒಟ್ಟು ಐದು ಜನರ 
ಶಿಲ್ಪಗಳನ್ನು ಹೊಂದಿದೆ... ಸುಂದರವಾದ ಈ ದ್ವಾರ 
ಬಂಧದ ಲಲಾಟಿಫಲಕದಲ್ಲಿ ಮೊದಲಿಗೆ ಚಾಮರಧಾರಿ 
ಯರ ಸಹಿತ "ಆಸೀನಜಿನ' ಬಿಂಬವಿದ್ದಿರಬೇಕು. ಆ 
ಜಿನಬಿಂಬನನ್ನೇ “ಲಿಂಗದಂತೆ” ಮಾರ್ಪಡಿಸಿದ್ದು, 
ಲಿಂಗವು ಮುಕ್ಕೊಡೆಯ ಕೆಳಗೆ ಇದೆ. ಇಂಥಹೆಜೀ 
ದಾ ಿರೆಬಂಧವನ್ನು ಉತ್ತ ರದಿಕ್ಕಿನ ಬಾಗಿಲುವಾಡದಲ್ಲೂ 
ಕಾಣುತ್ತೇವೆ. ನವರಂಗದ ಎಡಭಾಗದಲ್ಲಿ ಮತ್ತೊಂದು 
ಗರ್ಭಗೃಹನಿದ್ದು » ಇದೂ ಅಂತರಾಳವನ್ನು ಹೊಂದಿದೆ. 
ಈ ಗರ್ಭಗೃಹವನ್ನು ಉತ್ಸವ ಮೂರ್ತಿಗಳನ್ನಿಡಲು 
ಬಳಸುತ್ತಾರೆ. ಅಂತರಾಳದ ಸಾಲಿನಲ್ಲೇ ಮತ್ತೆರಡು 
ರ್ಭಗೃಹಗಳಿರುವಂತಿದೆ, ಇಂದು ಆ ಅಂಕಣಗಳನ್ನು 
ಉಗ್ರಾಣವಾಗಿಸಿದ್ದು ಸದಾ ಮುಚ್ಚಿರುತ್ತದೆ. 


೨೬ 


ನವರಂಗದ ಮುಂದಿರುವ ಮುಖನಮುಂಟಿಸವು 
ಸಾಕಷ್ಟು ಮಾರ್ಪಾಟನೆ ಒಳಗಾಗಿದೆ. ಇಲ್ಲಿರುವ 
ನಿತಾನಗಳಲ್ಲಿ "ಕಮಲ'ಗಳನ್ನು ಬಿಡಿಸಿದ್ದು, ಮಧ್ಯದ 


ನು 


ಇತಿಹಾಸ ದರ್ಶನ 


ವಿತಾನದಲ್ಲಿ ಅರೆಬಿರಿದ ಕಮಲನಿದ್ದು ಕಮಲದ 
ಮೊಗ್ಗನ್ನು "ನೆಳಮು ಖವಾಗಿ ಬಿಡಿಸಿದ್ದಾರೆ. ಇಲ್ಲಿಯ 
ಒಂದು ನಿತಾನವು ಅಷ್ಟ್ರದಿಕ್ಬಾಲಕರ ಮಧ್ಯೆ ಗೋಪಾಲ 
ಕೃಷ್ಣನ ಬಿಂಬನಿದ್ದು ಇದನ್ನು ಬೇರೆ ದೇವಾಲಯದಿಂದ 
ತಂದು ಸೇರಿಸಲಾಗಿದೆ. ಈ ಮುಖಮಂಟಿಪದ 
ವೇದಿಕೆಯ ಮಧ್ಯಭಾಗದಲ್ಲಿ ಹೊಯ್ಸಳರ ಕಾಲದ 
ನಂದಿಯೊಂದನ್ನಿಡಲಾಗಿದೆ. ಈ ಮುಖಮಂಟಪಕ್ಕೆ 
ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲಿ ಬಾಗಿಲುಗಳಲ್ಲ. 
ದ್ವಾರಬಂಧವು ಜಾಲಾಂಧ ದಿಂದ ಕೂಡಿದೆ. 


ಈ ದೇವಾಲಯದ ಎಡಭಾಗದಲ್ಲಿ ಜೇವಿಯ 
ಗುಡಿಯೊಂದಿದ್ದು, ಇದರಲ್ಲಿನ ಕಂಬಗಳು ಸುಮಾರು 
೧೧-೧೨ನೇ ಶತಮಾನದ ಹೊಯ್ಸಳ ಶೈಲಿಯ ವೃತ್ತ್ವಾ 
ಕಾರದ ಕಾಂಡಗಳೇ ಆಗಿವೆ. ಆದರೆ ಮಲ್ಲಿಕಾರ್ಜುನ 
ದೇವಾಲಯದ ಕಂಬಗಳಷ್ಟೆ ಕುಸುರಿ ಕೆತ್ತನೆಯಿಂದ 
ಕೂಡಿಲ್ಲ. ನವರಂಗದಲ್ಲಿ ಕಕ್ತಾಸನವೂ ಇದೆ. ಈ 
ದೇವಾಲಯ ಪ್ರವೇಶ ದ್ವಾರಬಂಧವು ೧೪ನೇ ಶತಮಾನ 
ದಂತಿದೆ. ಈ ದೇವಾಲಯವು ಜೀರ್ಣೋದ್ಧಾರವಾಗಿ 
ರುವ ದೇವಾಲಯವಾಗಿದೆ. ಚಿಕ್ಕನಂದಿ ಮಂಟಪ 
ಗಣಪತಿಗುಡಿ, ಪ್ರಕಾರದ ಇತರ ಅಂಕಣಗಳು ನೂತನ 
ವಾಗಿ ಕಟ್ಟಿದವವಾಗಿವೆ. ಧ್ವಜಸ್ತಂಭ ಪ್ರತೋಲಿಯ 
ಭಾಗಗಳೂ ಪ್ರಾಚೀನವೇ, ಪ್ರತೋಲಿಯ ಹೊರ 
ಭಿತ್ತಿಯ ಮೇಲೆ ಸುಂದರವಾದ ಸ್ತಂಭಗೋಪುರಗಳಿದ್ದು, 
ಇದರಲ್ಲಿ ಬರುವ "ನಾಸಿ'ಗಳಲ್ಲಿ ಆಸೀನಜಿನ ಬಿಂಬಗಳಿನೆ. 
ಇದರಂತೆ ಪ್ರವೇಶದ್ವಾರದ ದ್ವಾರಬಂಧದ ಲಲಾಟ 
ಫಲಕದಲ್ಲೂ, ಮಹಾದ್ವಾರದಂತಿರುವ ತೋರಣದ ಮೇಲೆ 
ಮುಕ್ಕೊಡೆಯ ಕೆಳಗೆ, ಚಾಮರಧಾರಿ ಸಮೇತನಾಗಿರುವ 
"ಅಸೀನಜಿನ'ನೆ ಬಿಂಬಗಳನ್ನು ಕಾಣುತ್ತೇವೆ. ಹೀಗೆ 
ಈ ಮಲ್ಲಿಕಾರ್ಜುನ ದೇವಾಲಯದ ವಾಸ್ತು ನಿನ್ಯಾಸ 
ಮತ್ತು ಮೂರ್ತಿಶಿಲ್ಪನನ್ನು ಗಮನಿಸಿದರೆ, ಹಿಂದೆ ಇದು 
ಹೊಯ್ಸಳರ ಕಾಲದ ಒಂದು ಸುಂದರ ಬಸದಿಯಾಗಿ 
ತ್ರೈಂದು ಸ್ಪಷ್ಟವಾಗುತ್ತದೆ. ಆದರೆ ಈ ದೇವಾಲಯದ 
ಆವರಣದಲ್ಲಿ ಒಂದೂ ಜೈನ ಶಾಸನವಿಲ್ಲದಿರುವುದು ಗಮ 
ನಾರ್ಹವಾಗಿದೆ. 


ಈ ಸುಂದರವಾದ ವಿಶಾಲವಾದ ಭವ್ಯ ಬಸದಿಯನ್ನು 


(7) ೪೯ 


ಕಟ್ಟಸಿದವರಾರು 9 ಎಂದು ಯೋಚಿಸಿದಾಗ ಮೊದಲಿಗೆ 
ಈ ನಿಟ್ಟಿನಲ್ಲಿ ಚಿಂತಿಸಿರುವ ಡಾ| ವಿಜಯದಬ್ಬೈಯವರು 
ಇದು ಹಿಂದೆ ಮಲ್ಲಿನಾಥ ಬಸದಿಯಾಗಿತ್ತೆಂಬ 
ಐತಿಹ್ಯವಿದೆ. ಈಗ ಈ ಪ್ರದೇಶ ಹಾಳು ಬಿದ್ದ ದೇವಾ 
ಲಯಗಳು ಅವಶೇಷಗಳಿಂದ ತುಂಬಿದೆ. ದೇವಾಲಯದ 
ಮೇಲ್ಭಾಗದ ಬಸವಣ್ಣ ಮತ್ತು ಮೇಲ್ಭಾಗದ ಕಟ್ಟಡ 
ತೀರಾ ಇತ್ತೀಚಿನದು....ಖಾಲಿ ಬಿದ್ದಿರುವ ಫೀಠಗಳು, 
ಪೀಠಗಳಲ್ಲಿ ತಂದು ತುಂಬಿರುವಂತೆ ಕಾಣುವ ವಿಗ್ರಹೆ 
ಗಳು, ಮಲ್ಲಿ ಕಾರ್ಜುನ ದೇವಾಲಯದ ಗರ್ಭಗುಡಿಯ 
ಹೊರಗೆ ಕೂಡಿಸಿರುವ ಭಗ್ನಗೊಂಡ ಕಾರ್ತಿಕೇಯ, 
ಗಣಪತಿ ಈ ಎಲ್ಲವೂ ಹೆಟಿತೊಟ್ಟು ಇದನ್ನೊಂದು ಶಿವ 
ದೇವಾಲಯವಾಗಿಸಿದ್ದಿರಬೇಕು. ಎಂದು ಯೋಚಿಸು 
ವಂತೆ ಮಾಡುತ್ತವೆ ಎಂದಿರುತ್ತಾರೆ. ಆದರೆ ಇದರ 
ಒಳ ವಿವರಗಳು ಸ್ಪಷ್ಟವಾಗುವುದಿಲ್ಲ ಎಂದಿದ್ದಾರೆ. 
[ನಾಗಚಂದ್ರ ಒಂದು ಅಧ್ಯಯನ ಪುರ್ಣ]. 


ಇದು ನಾಗಚಂದ್ರ ಕನಿ ನಿರ್ನಿಸಿಡ ಮಲ್ಲಿಜಿನಾ 
ಲಯವೇ ? ಎಂಬ ನಿಟ್ಟಿನಲ್ಲಿ ಯೋಚಿಸಿದ್ದ ವಿಜಯ 
ದಬ್ಬೆಯವರ ಸಮಸ್ಯೆ ಇಂದು ಪರಿಹಾರವಾಗಿದ್ದು, 
ಬಿಜಾಪುರದ ಬಳಿ ಇರುವ ಮಲ್ಲಿನಾಥ ಜಿನಾಲಯವು 
ನಾಗಚಂದ್ರ ಕನಿ ನಿರ್ಮಿಸಿದ್ದ ಮಲ್ಲಿಜಿನಾಲಯವೆಂದು 
ದೃಢಪಟ್ಟಿದೆ. ಈಜಿಗೆ ಮತ್ತೆ ನುಲ್ಲಿಕಾರ್ಜುನ ದೇವಾ 
ಲಯವನ್ನು ಅದರ ಕಮಿಟಿಯವರು ಶುಚಿಗೊಳಿಸಿರು 
ಪುದರಿಂದ ಅಲ್ಲಿಯ ನಿತಾನಗಳು, ದ್ವಾರಬಂಧದ ಶಿಲ್ಪ 
ಗಳು ನನ್ನ ಅಧ್ಯಯನಕ್ಕೆ ಸಹಕಾರವೊದಗಿಸಿ ದೇವಾ 
ಲಯದ ಹಲವಾಂಶಗಳನ್ನು ದೃಢಪಡಿಸಿವೆ. ಈ ಭನ್ಯ 
ಬಸದಿಯ ನಿರ್ಮಾಪಕನ ಬಗೆಗೆ ಮತ್ತೆ ಚಿಂತಿಸಿದಾಗ 
ಹಾಸನ ತಾಲ್ಲೂಕಿನೆ ಮುಗುಳೂರಿನ ಶಾಸನವೊಂದು 
ಇದರ ಬೆಳಕು ಚೆಲ್ಲಿದೆ. ಇದರಂತೆ ಹೊಯ್ಸಳರ ದೊರೆ 
ನಿಷ್ಣು ವರ್ಧೆನನು ಆಳುತ್ತಿ ದ್ಹಾಗ, ಅವನ ಪಾದಪದ್ಮೋಪ 
ಜೀವಿಯಾಗಿದ್ದ ಶ್ರೀಮ್ಮನಹಾಪ್ರಭು ಸೆರ್ಮಾಡಿಯ 
ವಂಶಸ್ಥ್ಯನಾದ ಮೆಣಸಿನ ಮಾರಿಕೆಟ್ಟಿಯು ಈ ಬಸದಿ 
ಯನ್ನು ಕಟ್ಟಿಸಿದವನಿರಬೇಕೆಂದೂ ಊಹಿಸಬಹು 
ದಾಗಿದೆ. [ಹಾ ೧೪, ಎಕ ೮] ಶಾಸನವು ಇನನನ್ನು 
“ಬಾನ್ನವಜನ ಸರ್ವ ಭವ್ಯಕಲ್ಪಮಹೀರುಹೆ”ನೆಂದೂ, 
"ಮಹಾತ್ಮ'ನೆಂದೂ, "ತವದ ವಿಭೂತಿಯಂ ಪಡೆದವ? 


ನೆಂದೂ ಹೊಗಳಿದೆ. ಇವನು ಕಟ್ಟಿಸಿರುವ ಬಸದಿ 
ಯನ್ನು ಕುರಿತು "ನೋರಸಮುದ್ರದ ನಡುವಿದು ಮೇರು 
ಮಹೀಂಧರಮೆನಲೈ ಮಾಡಿಸಿದೆಂ ಶ್ರೀಮಾರನುತ್ತುಂಗ 
ಜಿನಾಗಾರಮೆನಿಪ್ಪ ವಿಶ್ವಕರ್ಮ ನಿರ್ಮಿತಮೆನಿಸಲ್‌' 
ಎಂದಿದೆ. ಈ ಸಾಲೂಗಳಲ್ಲಿರುವ ವಿಶೇಷಣಗಳು ಮೇಲೆ 
ವಿವಂಸಿದೆ ದೇವಾಲಯವನ್ನು ನಿಖರವಾಗಿ ಸೂಚಿಸು 
ತ್ತಿರುವುದು ಅಚ್ಚರಿಯ ಸಂಗತಿಯಾಗಿದೆ. ಅವೆಂದರೆ 


೧. "ಮೇರು ಮಹೀಧರ' ಮೆನೆಲೈ ಎಂದಿದ್ದು 


ದಾ ಶಸಮುದ್ರಡೆಲ್ಲಿನ ಮತ್ತಾ 3ವ ಬಸದಿಗಳೂ 


ವ 
ಬೆಟ್ಟಿಡೆ ಮೇಲಿರುವುದಿಲ್ಲ, ಇಷ್ಟು ವಿಶಾಲವಾದು 
ದ್ಹಾಗಿಲ್ಲ. 


೨. ಇದರಂತೆ "ಉತ್ತುಂಗ ಜಿನಾಗಾರ'ವೆಂದಿರುವುದು 
“ಶ್ರೇಷ್ಠ ಬಸದಿ', ಬೆಟ್ಟಿದೆ ಮೇಲೆ ಕಟ್ಟಿರುವು 
ದೆಂಬುದನ್ನ್ನು ದೃಢಪಡಿಸುತ್ತಿದೆ. 


೩. "ವಿಶ್ವಕರ್ಮ ನಿರ್ಮಿತ ಮೆನಿಸಲ್‌' -- ಎಂಬ 
ಉಲ್ಲೇಖವು, ದ್ವಾರಸಮುದ್ರದ ನಿಜಯಪಾರ್ಶ್ವ 
ನಾಥ ಬಸದಿಯನ್ನು ಬಿಟ್ಟರೇ ಬೇರಾವ ಬಸೆದಿಗೂ 
ಈ ನಿವರಣೆ ಹೋಲುನವಂತಿಲ್ಲ. ಈ ಬಸದಿಯ 
ವಾಸ್ತ ವಿನ್ಯಾಸದ ಸೊಗಸು ಅಪೂರ್ವವೆಂದೂ 
ಮೇಲೆಯೇ ವಿವರಿಸಿದೆ... ಈ ಕಾರಣಗಳಿಂದ 
ಮಾರಿಸೆಟ್ಟಿಯು ಕಟ್ಟಿಸಿದ ಬಸದಿಯೇ ಇಂದು 
ಮಲ್ಲಿಕಾರ್ಜುನ ದೇವಾಲಯವಾಗಿದೆ. ಎಂದು 
ಸ್ಪಷ್ಟವಾಗಿ ಹೇಳಬಹುದಾಗಿದೆ. 


ಈ ಮೆಣಸಿನ ಮಾಂಕೆಟ್ಟಯು ನುಗುಳೂರಿ 
ನಲ್ಲಿಯೂ ಬಸದಿಯೊಂದನ್ನು [ಹಾ ೧೩] ಕಟ ಸಿದ್ದ, 
೧ CUS ಚೆ [7] 
ಇಂದು ಆ ಬಸದಿಯು ನಶಿಸಿದ್ದು ಅವಶೇಷಗಳು ಮಾತ್ರ 
ಉಳಿದಿವೆ. 


ಈ ಬೆಟ್ಟಿದ ಬಳಿಯ ಸಿದ್ಧಾ ಪ್ರರದ ವೀರಭದ್ರ 
ದೇವಾಲಯದ ಶಾಸನವು [ಬೇ ೪೩೯, ಎಕ ೯] ಕ್ರಿ.ಶ. 
೧೨೮೫ರಲ್ಲಿ ಅಲ್ಲಿದ್ದ ಪ್ರಸಿದ್ಧ ಕಾಳಮುಖಯತಿ 
ಯೊಬ್ಬನನ್ನು ಉಲ್ಲೇಖಿಸಿದೆ. ಇದರಿಂದ ಬಹುಶಃ ಈ 
ಸುಮಾರಿನಲ್ಲೇ ಈ ಭಾಗವೆಲ್ಲ ಕೈವಮತದ ಪ್ರಭಾವಕ್ಕೆ 


ಇತಿಹಾಸ ದರ್ಶನ 


. ಊಹಿಸಬಹುದಾಗಿದೆ. 


ಸಿಲುಕಿ, ಮತಾಂತರ ಹೊಂದಿದ್ದು, ಆ ಕಾರಣದಿಂದಲೇ 
ಸುಂದರ ಬಸದಿಯನ್ನು ನಾಶಪಡಿಸದೇ, ಅವನ್ನೇ 
ಶಿವಾಲಯನಾಗಿ ಪರಿವರ್ತಿಸಿಕೊಂಡಿದ್ದಿರಬೇಕೆಂದು 
ಒಟ್ಟಿನಲ್ಲಿ ಪುಷ್ಪಗಿರಿಯ 


ಮಲ್ಲಿ ಕಾರ್ಜುನ ದೇವಾಲಯವು ಹೊಯ್ಸಳರ ಕಾಲದ 
ಜೈನ, ವೈಷ್ಣ ವ ಮತ್ತು ಶೈವ ಅವಶೇಷಗಳ ಸಂಮ್ಮಿಳಿತ 
ದಿಂದ ಉಂಟಾಗಿರುವ ಒಂದು ಭವ್ಯ ದೇವಾಲಯ 
ವಾಗಿದೆ. 


ಈ ಬೇಖುನವವು ಸಿದ್ಧಪಡಿಸುವ ನನಗೆ ಸಹಕರಿಸಿದ ಶ್ರೀ ಕೆ. ಆರ್‌. ಗಹೇಶ್‌ರನರಿಗೂ ಸೋದರಿ ಕೂ. ಸ. ಅಪರ್ಣ 


ಸರಸಿಂಹನ್‌ರನರಿಗೂ ಖಯಣಿಯಾಗಿದ್ದೇನೆ. 


ಇತಿಹಾಸ ದರ್ಶನ 


ಬೀಡಿನ ಸೋದರಿ ನೇದಾವತಿಯೆವರಿಗೂ ಮತ್ತು ಛಾಯಾಚಿತ್ರಗಳನ್ನು ಒದಗಿಸಿಕೊಟ್ಟ ರುವ ಅ, ಲ. 


೫೧ 


